ಎಸ್‌.ಎ. ಕೃಷ್ಣಯ್ಯ” 


ರಾಯಜೂರು ಕೋಲಿಗೆ ಹಾರ 


ಕರ್ನಾಟಕದಲ್ಲಿ ಹಲವಾರು ಕೋಟಿ ಕೊತ್ತಳ 
ಗಳಿವೆ. ಕ್ಷೇತ್ರಕಾರ್ಯ ಮಾಡುವವರಿಗೆ ಸ್ಥಳೀಯ 
ಐತಿಹ್ಯಗಳು, ಕಥೆಗಳು ಇನ್ನೂ ಅನೇಕ ಮಾಹಿತಿಗಳು 
ಲಭ್ಯವಾಗುವ ಸಾಧ್ಯತೆ ಇರುವುದು. ಕೋಟಿ-ಕೊತ್ತಳದ 
ಕಟ್ಟಡ ಭದ್ರವಾಗಲು ಬಲಿಯಾದ ದುರಂತ ಚಿತ್ರಣ 
"ರಾಯಚೂರು ಕೋಟಿಗೆ ಹಾರ್‌ ಈ ಜನಪದ 
ಗೀತೆಯಲ್ಲಿ ತಿಳಿಸಲಾಗಿದೆ. ಐತಿಹಾಸಿಕವಾಗಿ ಹೊಸ 
ಬೆಳಕ ಚೆಲ್ಲಲು ಮೌಖಿಕ ಆಧಾರಗಳೂ ಅಗತ್ಯ. 


ಕಟ್ಟಿ ಪ್ರಣೆಯಿಂದ ಬರೆಯಿಸಿದ ಶಾಸೆನಗಳಿಗಿಂತ 
ಜನಸಾಮನ್ಯರೆ ಮಾಖಿಕ ಸಾಹಿತ್ಯ ಸಮಾಜ 


ವಾಸ್ತವಿಕ ಘಟನೆಗಳ ಮೇಲೆ ಹೆಚ್ಚಿನ ಬೆಳಕು ಚೆಲ್ಲುವ 
ಸಾಧ್ಯತೆಯಿರುವುದು. ಈ ನಿಟ್ಟಿನಲ್ಲಿ “ರಾಯಚೂರು 
ಕೋಟಿಗೆ ಹಾರ' ಜಾನೆಸದ ಅಧ್ಯಯನ ದೃಷ್ಟಿಯಿಂದ 


ಮಹತ್ವವುಳ್ಳದ್ದು.. ಅಲ್ಲದೆ. ಐತಿಹಾಸಿಕವಾಗಿಯೂ 
ಪೂರಕ. ಅಂಶಗಳು ಈ ಕಥನಗೀತೆಯಲ್ಲಿರುವುದು 
ವಿಶೇಷ. 


ಕೋಟಿಯ ಹೊರಭಾಗನನ್ನು (ದಕ್ಷಿಣ) ಮಾವಿನ 
ಕೆರೆ ಎಂದು ಕರೆಯುವ ಈ ಸ್ಥಳದಲ್ಲೆಯೂ 
ಆಹುತಿ ನೀಡಿದ ಐತಿಹ್ಯ ಗಮನಾರ್ಹ. ಮಾವಿನಕೆರೆ 
ಭಾಗವನ್ನು ಸ್ಥಳೀಯವಾಗಿ “ಮಾರಿಕೆಕಿ'” ಎಂದು 
ಕರೆಯುತ್ತಿದ್ದು ಇತ್ತೀಚೆಗೆ “ಮಾವಿನಕೆರೆ” ಎಂದು 
ಕರೆದಿರುವರು. “ಮಾರಿಕೆಕೆ” ಅಥವಾ “ಮಾವಿನಕೆಕೆಗೆ 
ಸಂಬಂಧಿಸಿದಂತೆ "ಮಾರಿಯ ಮನಾಸತಿಕಲ್ಲು” ಕುರಿತು 
ಸ್ಥಳೀಯ ಕಥೆ ಆಧಾರದಿಂದ ಲೇಖಕ ನಾರಾಯಣರಾವ್‌ 


ಇತಿಹಾಸ ದರ್ಶನ 


ತಾಳೀಕೋಟಿ ಅವರು ಕಥನಕಾವ್ಯ ರಚಿಸಿರುವ ಕೃತಿ 
“ಮಾಸತಿಕಲ್ಲು” (೧೯೭೪) ಐತಿಹಾಸಿಕ ದೃಷ್ಟಿಯಿಂದ 
ಹಾಗೂ ಜಾನಪದೀಯ ಅಧ್ಯಯನ ದೃಷ್ಟಿಯಿಂದ 
ಸೂಕ್ಷ್ಮವಾಗಿ ಗಮನಹರಿಸುವ ಅಗತ್ಯವಿದೆ. 


ಇತ್ತೀಜೆಗೆ ರಾಯಚೂರು ಕೋಟಿ ಸಮೀಕ್ಷಿಸಿ 
ನಾನು ಕಂಡು ಕೊಂಡಂತೆ ಕೋಟಿ ಗೋಡೆಯಲ್ಲಿ 
ಕೆತ್ತಿರುವ ಹೆಣ್ಣು ಗಂಡುಗಳ ಶಿಲ್ಪ ಚಿತ್ರ ಅಪೂರ್ಣ 
ವಾಗಿರುವುದು, ಇವು ಬಲಿಯಾದ ವ್ಯಕ್ತಿ ಗಳ ಶಿಲ್ಪಕ್ಕಿಂತ 
ದೃಷ್ಟಿ ನಿವಾರಣೆ ಮಾಡಲು ಕೆತ್ತಿದ ಶಿಲ್ಪಗಳೆಂದು 
ನಿರ್ಧರಿಸಬಹುದು. ಮೇಲ್ನೋಟಕ್ಷೆ ಕೂದಲು ಕೆದರಿದ 
ಭೈರವ ಹಾಗೂ ಭೈರವಿ ವೇಷದ ಶಿಲ್ಪದಂತೆ ತೋರಿ 
ಬರುವುದು. ರಾಯಚೂರು ಇಂದು ಜಿಲ್ಲಾ ಸ್ಥಾನ 
ದಲ್ಲಿದ್ದು ಕೋಟಿಯ ಒಳಭಾಗ, ಹೊರಭಾಗ ಪೂರ್ಣ 
ವಾಗಿ ನಾಗರೀಕ ಪಟ್ಟಿಣವಾಗಿರುವುದು. ರಾಯಚೂರು 
ಕೋಟಿಯನ್ನು ಕ್ರಿ.ಶ. ೧೨೯೪ ನವಂಬರ .೨೫ ರಂದು 
ಪ್ರಜಾ ಸಂರಕ್ಷಣಾರ್ಥವಾಗಿ “ಓ..ಎರಡನೇ ಪ್ರತಾಪ 
ದೇವನ ದಂಡನಾಯಕನಾಗಿದ್ದ ಗೋನಗೋನಯ್ಯ ರೆಡ್ಡಿ 
ಎಂಬಾತನ ನೇತೃತ್ವದಲ್ಲಿ ವಿಠಲನಾಥ ಎಂಬ 
ಪರಿಪಾಲಕನು ಈ ಕೋಟಿ ನಿರ್ಮಿಸಿದನು” ಎಂದು 
ತೆಲುಗಿನ ಶಾಸನವೊಂದು ತಿಳಿಸುವುದು. ಶಾಸನದಲ್ಲಿ 


`ರಾಯಚೂರು ಎಂಬ ಹೆಸರಿನ ಬದಲಾಗಿ ರಾಚೂರಿ 


ಷಟ ಸಣ? ಎಂದು ಉಲ್ಲೇಖನಿರು ವುದು. 


ಪ್ರಸ್ತುತ ಜನಪದ ಗೀತೆಯಲ್ಲಿ "ಮಲ್ಲವ್ವ' ಹಾಗೂ 


5. ಸಂಶೋಧಕರು, ಜಾನಪದ ರಂಗ ಕಲೆಗಳ ಅಧ್ಯಯನ ಕೇಂದ್ರ, ಎಂ.ಜೆ.ಎಂ. ಕಾಲೇಜು, ಉಡುಪಿ-೨. 


೧4೧ 


ಬಸ್ಸರೆಡ್ಡಿ' (ಸತಿ. ಪತಿ) ಇವರಿಬ್ಬರ ಹೆಸರು ಜನನದ 
ಗಾಯಕೆಯರಿಂದ ಮೂಡಿ ಬಂದಿರುವುದು ಗಮನಾರ್ಹ. 
ಶಾಸನದಲ್ಲಿ ತಿಳಿಸುವ “ಗೋನಗೋನೆಯ್ಯ ರೆಡ್ಡಿ? ಮಸೆ 
ತನಕ್ಕೆ ಸಂಬಂಧಿಸಿದೆ ಪೂರ್ವ ಮಾಹಿತಿಗಳು ಲಭ್ಯವಾಗ 


ದಿದ್ದರೂ *ರೆಡ್ಡಿ' ಎಂಬ ವಾಂಶಿಕ ಹೆಸರು ಹಾಡಿನಲ್ಲಿ ' 


ಸೂಚಿತಗೊಂಡಿರುವುದರಿಂದ "ರಾಯಚೂರು ಕೋಟಿಗೆ 
ಬಲಿ' ಪೂರ್ವ ನಿರ್ಧರಿತ ಸಂಚಾಗಿ ಒಂದು ಆಚರಣೆ 
ಕ್ರಿಯೆಯಾಗಿ ನಡೆದಿರಬಹುದೆಂದು ಭಾವಿಸಲು ಈ 
ಹಾಡು ಪೂರಕವಾಗಿರುವುದು. 


ಈ ಹಾಡಿನಲ್ಲಿ ರಾಯಚೂರು ಕೋಟಿಗೆ ನಾರಿ 
ಮಲ್ಲವ್ವನನ್ನು ಬಲಿ ಕೊಡುವ ಚಿತ್ರಣನಿರುವುದು, 
ಇದೊಂದು ದುರಂತ ಗೀತೆ. ನಾರಿಮಲ್ಲವ್ವನನ್ನು 
ತವರೂರಿಗೆ ಕಳುಹಿಸುವ ಸುಳ್ಳು ನೆನದಿಂದ ಕೋಟೆಯ 
ಬಳಿ ಕರೆದುಕೊಂಡು ಹೋಗುವರು. ಕೋಟಿಯ ಬಳಿ 
ನಾರಿ ಮಲ್ಲವ್ವನ ಮೂಲಕ ಪೂಜೆ ಮಾಡಿಸಿ ಹಿಂತಿರುಗು 
ವಾಗ "ಗಿಂಡಿ ಬಿಟ್ಟೀನಿ ತರುಹೋಗೆ ಮಲ್ಲ' ಎಂದು 
ಮುಗ್ಧ ಹೆಣ್ಣನ್ನು ಪೂರ್ವ ನಿರ್ಧರಿತ ಸಂಚಿಗೆ 
ಒಳಗಾಗಿಸುವಂತೆ ಕಳುಹಿಸುವರು. ಅತಿ ತಳದಲ್ಲಿ ಬಿಟ್ಟಿ 
ಗಿಂಡಿಯನ್ನು ತರಲೆಂದು ಮೂರನೇ ಅಂತಸ್ತಿನ ತಳಮಕೆ 
(ಪಟ್ಟಣ) ಇಳಿದಾಗ ಮೇಲಿನಿಂದ "ದಬ್ಬಾಸ' ಅಥವಾ 
ನೆಲಸಮ ಮಾಡಿ ಆಹುತಿ ಕೊಟ್ಟಿ ಚಿತ್ರಣ ಹಾಡಿನಲ್ಲಿರು 
ವುದು. ಇದೆ. ಸಂದರ್ಭದಲ್ಲಿ ದಂಡಿನಲ್ಲಿದ್ದ ಗಂಡ 
ಬಸ್ಸರೆಡ್ಡಿಗೆ ಕೆಟ್ಟ ಸ್ವಪ್ನ ಬಿದ್ದು ಕುದುರೆ ಏರಿ 
ಮಲ್ಲವ್ವನನ್ನು ಕಾಣಲೆಂದು ಬರುವನು. ಮಲ್ಲವ್ವ 
ತಾಯಿ ಮನೆಗೆ ಹೋಗಿರುವುದಾಗಿ 
ಹೇಳುವರು, ಅತ್ತೆಮನೆಗೆ ಬಂದು ಹೆಂಡತಿಯು ಈ 
ಮನೆಗೆ ಬಾರಡೆ ಬಹಳ ವರ್ಷಗಳಾದವು ಎಂದು ಸುದ್ದಿ 
ತಿಳಿದೆ ಹಿಂತಿರುಗಿ ಬರುವನು, ಅರಮನೆಗೆ ದಾವಿಸಿ 
ಬಂದು ಮಲಗುವ ಮಂಚಕ್ಕೆ ತನ್ನ ತಲೆ ಹೊಡೆದು 
ಕೊಂಡು ಪ್ರಾಣ ಕಳೆದುಕೊಳ್ಳುವನು. ತದನಂತರ 
ಬಸ್ಸರೆಡ್ಡಿಯನ್ನು ರಾಯಚೂರು ಕೋಟಿಗೆ ಅಡ್ಡ ಹಾಕಿ 
ಕೋಟಿ ಎತ್ತರಿಸುವರು. ಹೀಗೆ ಗಂಡ ಹೆಂಡಿರ 
ಸ್ರಾಣಾಹುತಿ ರಾಯಚೂರು ಕೋಟಿಯ ಕಟ್ಟ ಡಕ್ಕೆ 
ಸಂದಿರುತ್ತದೆ. 


ರಾಯಚೂರು ಕೋಟಿಗೆ ಬಲಿಯಾದ ಸತಿಪತಿ 


೧೩೨ 


ಕುಂಟು ನೆನ . 


ಗಳಿಬ್ಬರ ದುರಂತ ಗೀತೆಯಂತೆ ಪ್ರಸಂಚದ ಇತರೆ 
ಭಾಗಗಳಲ್ಲಿಯೂ "ಬಲಿಯಾಗುವ ಕ್ರಿಯೆ'ಯು ಅನೇಕ 
ರಾಷ್ಟ್ರಗಳಲ್ಲಿ, ಪ್ರಾಂತ್ಯಗಳಲ್ಲಿ ಲಭ್ಯವಿರುವ ಲಾವಣಿಗಳ 
ಅಧ್ಯಯನದಿಂದ ತಿಳಿದು ಬರುತ್ತದೆ. 


ವತಾಖಕ ಸಾಹಿತ್ಯದ ವರ್ಣನೆಗಳು ಕೆಲವೊಮ್ಮೆ 
ಜನಪ್ರಿಯ ಆಶಯಗಳನ್ನು ಪುನರಾನರ್ತನೆಗೊಳಿಸು 
ವುದ. ಪ್ರನರಾವ ರ್ತನೆಗೊಳ್ಳುವ ಕ್ರಿಯೆ ಜನನದ 
ಸಾಹಿತ್ಯದ ಒಂದು ಲಕ್ಷಣ. ಜನಪ ಪ ಸಾಹಿತ್ಯದಲ್ಲಿ 
ಪುನರಾವರ್ತನೆಯ ಅಂಶಗಳನ್ನು ಮತ್ತು ವರ್ಣನಾತ್ಮಕ 
ಅಂಶಗಳನ್ನು ಹೊರತಾಗಿಸಿ ಕಾರ್ಯಸಂಬಂಧೆದ ಘಟಕ 
ಗಳನ್ನು 'ಚಂತ್ರೆ ಯ ನಿರ್ಮಾಣಕ್ಕೆ ತೌಲನೀಕರಿಸ 
Md “ತ್ರಿ ಜಢನಾ್‌ ಇತಿಹಾಸ ಎಂದ 
ಕೂಡಲೇ ಪುರಾತತ್ವ “ತಥಾ ಶಾಸನೆ ಆಧಾರ, ಕ್ಳೈ 
ಬರಹದ ಪ್ರಮಾಣಗಳು, ನಾಣ್ಯು-ಮುದ್ರೆ ಅಥವಾ 
ವಾಸ್ತುಶಿಲ್ಪ ಆಧಾರಗಳು ಗಟ್ಟಯಾಗಿದ್ದಾಗ ಮಾತ್ರ 
ಚರಿತ್ರೆ ನಿರ್ಮಾಣ ಸಾಧ್ಯ ಎನ್ನುವ ಕಾಲ ಇಂದು 
ಬದಲಾಗಿದೆ. ಇಂದಿನ ದಿನಗಳಲ್ಲಿ ಮೌಖಿಕ ಸಾಹಿತ್ಯದ 
ಆಶಯ ಹಾಗೂ ಘಟನೆಯ ವಿವರಗಳು, ವ್ಯಕ್ತಿ, 
ಊರಿನ ಹೆಸರುಗಳು ಆಯಾಯ ಪಾ ತ್ರಾಂತ್ಯದ ಐತಿಹ್ಯ 
ಹಾಡುಗಳು ಸೂಚ್ಯವಾಗಿ ನಡೆದಿರಬಹುದಾದ ಸತ್ಯ 
ಫೆಟನೆಯನ್ನು ಅಭಿವ್ಯಕ್ತಿ ಸಬಬ್ಲದು. ಜನಪದ ಸಾಹಿತ್ಯದ 
ಮೂಲಕ ಪ್ರಾದೇಶಿಕ ಸಾಂಸ್ಕೃತಿಯ ಕಾಲ ಘಟ್ಟವನ್ನು 
ಗುರುತಿಸಬಹುದಾಗಿದೆ. ವಕೌಾಖಿಕ ಸಾಹಿತ್ಯದ ಆಕರ 
ಗಳಿಗೆ ಚಾರಿತ್ರಿಕ ಆಧಾರ ಅಥವಾ ಬೆಂಬಲ ಒದಗಲು 
ಸೈಫಿಯಾತ್‌, ವಾಸ್ತುಶಿಲ್ಪ, ಪ್ರವಾಸಿಗರ ಟಿಪ್ಪಣಿ 
ಬರಹಗಳು ಇತ್ಯಾದಿ ನೆರವಾಗಬಲ್ಲದು, 


*ರಾಚೂರು ಕೋಟಿ' ಹಾರ ಕುರಿತಂತೆ ದೊರಕುನ 
ಇತಿಹಾಸದ ಕಾಲವನ್ನು ನಿರ್ಣಯಿಸಲು ಇತ್ತೀಚೆಗೆ 
ಕ್ಷೇತ್ರಕಾರ್ಯ ನಡೆಸಿದಾಗ ಇನ್ನು ಹಲವಾರು ವಾಸ್ತವ 
ಸಂಗತಿಗಳು ಬೆಳಕಿಗೆ ಬಂದವು. ೧೯೧೫ರಲ್ಲಿ 
ಬಷೀರುದ್ದೀನ್‌ ಅಹನುದ್‌ (ದೆಹಲಿ ಇಂದ ಬಂದ 
ಲೇಖಕ) ಉರ್ದುವಿನಲ್ಲಿ “ತಾರಿಫ್‌ ಬಿಜಾಪುರ' ಎಂಬ 
ಗ್ರಂಥವನ್ನು ೨ ಸಂಪುಟಗಳಲ್ಲಿ ಬರೆದು ಅನೇಕ ಮಾಹಿತಿ 
ಗಳನ್ನು ನೀಡಿರುವನು. ಈ ಕೃತಿಯ ಮೂಲ ಹೆಸರು 


ಇತಿಹಾಸ ದರ್ಶನ 


"ವಾಕಯಾತ್‌ ಮಮ್ಮುಲಿಕತ” ಬಿಜಾಪುರ” (ಬಿಜಾಪುರ 
ಸಂಸ್ಥಾನದ ಘೆಟಿನೆಗಳು ಅಥವಾ ಇತಿಹಾಸ). 


"ತಾರಿಫ್‌ ಬಿಜಾಪುರ್‌ ಅಥವಾ ಬಿಜಾಪುರ 
ಇತಿಹಾಸ ತಿಳಿಸುವ ಈ ಕೃತಿಯಲ್ಲಿ ಅನೇಕ ಶಾಸನಗಳ 
ಯಾಥಾ ಅಚ್ಚನ್ನು ಮತ್ತು ರಾಯಚೂರು ಕೋಟಿ 
ಕುರಿತಂತೆ ಛಾಯಾಚಿತ್ರ ಹಾಗೂ ಹಲವು ಕೋಟಿಗಳ 
ನಕಾಶೆ ಮಾದರಿ ಮತ್ತು ವಾಸ್ತು ಶಿಲ್ಪದ ಚಿತ್ರಗಳನ್ನು 
ಒದಗಿಸುವನು. ಈ ಕೃತಿಯಲ್ಲಿ ರಾಯಚೂರು 
ಕೋಟಿಯ ಬೆಟ್ಟವನ್ನು “ಗುಬ್ಬೇರ ಬೆಟ್ಟ? ಎಂದು 


ಕರೆದಿರುವನು. ಇಂದಿಗೂ ಬೆಟ್ಟಿದ ಮೇಲೆ ಇರುವ 
*ಸಂಚಬೀದಿ ಮಕಬರಾ' (ಐದು ಜನ ಗರತಿಯರ 
ಗೋರಿ) ಇರುವುದಾಗಿ ತಿಳಿಸಿರುವನು. ಇಂದಿಗೂ 


ಕೋಟಿಯ ಮೇಲ್ಭಾಗದಲ್ಲಿರುವ ಜೇನಿನ ಮರದ ಕೆಳಗೆ 
ಈ ಗೋರಿಗಳಿರುವುದು. ಅದೇ ಸ್ಥಳದಲ್ಲಿ ಪಂಚಲಿಂಗ 
ದೇವಸ್ಥಾನ ಇತ್ತೆಂಬುದು ಸೂಚ್ಯವಾಗಿ ತಿಳಿಸಿರುವನು. 

"ತಾರಿಫೆ ಬಿಜಾಪುರ' (ಪು. ೩೦೮) ಕೃತಿಯಲ್ಲಿ 
ಕೆಲವು ಜನಪದ ಐತಿಹ್ಯೆ ಕುರಿತು ವಿವರಣೆ ಒದಗಿಸಿರು 
ನನು. ಇಂದಿಗೂ ಈತ ತಿಳಿಸಿದ ಐತಿಹ್ಯ ಹಲವಾರು 
ಭಿನ್ನ ಪಾಠಾಂತರಗಳಲ್ಲಿ ರಾಯಚೂರು ಜಿಲ್ಲಾ ಜನತೆ 
ಮಾಖಿಕ ವಿನರಣೆ ನೀಡಬಲ್ಲರು. ಐತಿಹ್ಯದಲ್ಲಿ ತಿಳಿಸಿ 
ದಂತೆ ರಾಯಚೂರು ಆರಂಭದಲ್ಲಿ *ನಾಯಿಚೂರು' 
ಎಂದು ಕರೆಯಿಸಿಕೊಂಡಿತ್ತು. ಜನೆ ಬಳಕೆಯ 
ಮಾತಿನಲ್ಲಿ ರಾಯಚೂರು ಅಯಿತು ಎಂದಿರುತ್ತಾನೆ. 
ರಾಯಚೂರು ಕೋಟಿ ಕಟ್ಟಿಸಿದ ಸಾಮಂತ ಆರಂಭದಲ್ಲಿ 


ಮಲಿಯಾಚಾರ್‌ (ರಾಯಚೂರುನಿಂದ ದಕ್ಷಿಣಕ್ಕೆ 
೭ ಕೆ.ಮೂ. ದೂರದಲ್ಲಿ ಕೋಟಿಯನ್ನು (ಕಾಕತೀಯ 
ವಂಶಸ್ಥ (ಕಟ್ಟಿಸಿದ. ತರುವಾಯ ರಾಜನು 


ರಾಯಚೂರು ಭಾಗದತ್ತ ಕೋಟಿ. ಕೊತ್ತಳ ನಿರ್ಮಿಸಿದ 
ಐತಿಹ್ಯ ಕುತೂಹಲಕಾರಿಯಾಗಿದೆ. 


*ತಾರಿಫೆ ಬಿಜಾಪುರೆ” ಕೃತಿ (ಪು. ೩೦೬) ತಿಳಿಸು 
ವಂತೆ "ಗೋ(ಡ)ನೆ ಗಂಗಯ್ಯ ರೆಡ್ಡಿ” ವರ್ಧಮಾನ 


ಪುರದ ವಜೀರ್‌ ರಾಜಾ ವಿಠಲಪ್ಪ ನಾಯಕ ಬೇರೆ 
ಪ್ರದೇಶಗಳನ್ನು ಗೆದ್ದು ರಾಯಚೂರು ಭಾಗದತ್ತ ರಾಜ್ಯ 
ವಿಸ್ತಾರ ಮಾಡಿಕೊಂಡನೆಂದು ತಿಳಿಸಿರುವನು. 


*ಬೊಸ್ಸಕೆಡ್ಡಿ' ಎಂಬ ಹೆಸರಿನ ಮನುಷ್ಯ (ರಾಜ) 
ಮಲ್ಲಬಾನಿ ಅಥವಾ ಮಲಿಯಾಬಾದ್‌ ಕೋಟಿಯನ್ನು 
ಕಟ್ಟಿಸುತ್ತಿದ್ದ. ಒಂದು ದಿನ ಬೇಟಿಗಾಗಿ ಹೊರಟಿ 
ರಾಜನ ನಾಯಿ ಒಂದು ಮೊಲವನ್ನು ಅಟ್ಟಿಸಿಕೊಂಡು 
ರಾಯಚೂರು ತಲುಪಿತು. ಮೊಲವನ್ನು ಹಿಂಬಾಲಿಸಿದ 
ರಾಜನು ಆಶ್ಚರ್ಯದ ಘಟನೆಯನ್ನು ಕಂಡನು. ಮೊಲವು 
ರಾಜನ ನಾಯಿ ವಿರುದ್ಧ ಸೆಣಸಾಡಿ ನಾಯಿಯನ್ನು 
ಗಾಯಗೊಳಿಸಿತು. ಮೊಲ ನಾಯಿಯನ್ನು ಗಾಯ 
ಗೊಳಿಸಿದ್ದುದನ್ನು ಕಂಡು ಅದೇ ಸ್ಥಳ ಗಂಡುಭೂನಿ 
ಎಂದು ನಿರ್ಧರಿಸಿದ. ಮಲಿಯಾಬಾದ್‌ ಕೋಟಿಯನ್ನು 
ಬಿಟ್ಟು ನಾಯಿ ಗಾಯಗೊಂಡ ಸ್ಥಳದಲ್ಲಿ ಕೋಟಿ 
ಕಟ್ಟಲು ಆರಂಭಿಸಿದ. ಆ ಸ್ಕಳನನ್ನು "ನಾಯಿಚೂರು” 
ಎಂದು ಹೆಸರಿಸಿದನೆಂದು ಕಾಲಕ್ರಮೇಣ ಜನರ ಆಡು 
ಮಾತಿನೆ ಬಳಕೆಯಲ್ಲಿ "ರಾಯಚೂರು' ಆಯಿತು ಎಂದು 
ಉರ್ದು ಕೃತಿಯಲ್ಲಿ ತಿಳಿಸಿರುವನ್ನು ಈ ಕೋಟಿಯನ್ನು 
ವಿಠಲಪ್ಪ ನಾಯಕ ಮುಂದುವರೆಸಿದ ಎಂದು ತಿಳಿಸ 
ಲಾಗಿದೆ. ಈ ಕಥೆಯಲ್ಲಿ ಉಲ್ಲೇಖಗೊಂಡಿರುವ ವ್ಯಕ್ತಿ 
ಗಳಾದ ಗೋನಗೋನಯ್ಯ ರೆಡ್ಡಿ ಮತ್ತು ನಿಠಲನಾಥರು 
ಶಾಸನೋಕ್ತರೂ ಆಗಿರುತ್ತಾರೆ. *ರಾಚೂರು ಕೋಟಿ 
ಹಾರ” ಜನಪದ ಗೀತೆಯಲ್ಲಿ ಬರುವ ಹೆಸರು ಬಸ್ಸರೆಡ್ಡಿ' 
ಯೇ ಗೋನಗೋನಯ್ಯ ರಿಡ್ಡಿ ಆಗಿದ್ದಿರಬಹುದು ಎಂದು 
ಭಾವಿಸಬಹುದು. "ಗೋನಗೋನಯ್ಯ' ಎಂಬ ಹೆಸರಿನ 
ಅರ್ಥ ಗಮನಿಸಿದಲ್ಲಿ ಆಕಳು, ಬಸವ, ನಂದಿ ಇತ್ಯಾದಿ 
ಯಾಗಿ ಒಳಾರ್ಥ ಹೊಂದುವುದು. 


ಕೌಟುಂಬಿಕ ಹೆಸರು ಬಸವರೆಡ್ಡಿ ಯು ಬಸ್ಸರೆಡ್ಡಿ 
ಆಗಿದ್ದು ರಾಜ್ಯಸರಿಪಾಲನೆಯ ಗೌರವಾರ್ಥ ನಾಮ 
ವಾಗಿ ತೆಲುಗಿನಲ್ಲಿ ಗೋನಗೋನಯ್ಯ ರೆಡ್ಡಿ ಆಗಿರುವೆ 
ಸಾಧ್ಯತೆಯನ್ನು  ತಳ್ಳಿಹಾಕುನಂತಿಲ್ಲ.*  "ತಾರಿಫೆ 
ಬಿಜಾಪುರ” (ಪು. ೩೦೬) ಉರ್ದು ಕೃತಿಯಲ್ಲಿ *ಬೊಸ್ಸ 


೫ ಗೋನ ಗೋನಯ್ಯ ರೆಡ್ಡಿ ಎಂಬ ಪದವೇ ಕನ್ನಡದ ರೂಪವಾಗಿ ಬಸವಯ್ಯ ಎಂದಾಗಿರಬೇಕೆಂದು ಶ್ರೀ ಶಾಂತರಸ ಅವರು 


ಅಭಿಪ್ರಾಯ ಪಡುತ್ತಾರೆ. 


ಇತಿಹಾಸ ದರ್ಶನ 


೧ಷ್ಠಿಷ್ಟಿ 


ರೆಡ್ಡಿ' ಎಂದು ಉಲ್ಲೇಖಿಸಿರುವುದು ಗಮನಾರ್ಹ *ತಾರಿಫೆ 
ಬಿಜಾಪುರ” ಉರ್ದು ಕೃತಿಯಲ್ಲಿ ಲಭ್ಯವಾದ ಹೆಸರಿನ 
ಆಧಾರನನ್ನು ಗಮನದಲ್ಲಿರಿಸಿಕೊಂಡು ರಾಯಚೂರು 
ಕೋಟಿಗೆ ಬಲಿಯಾದ ನಾರಿಮಲ್ಲವ ಸ ಮತ್ತು ಬಸ್ಸರೆಡ್ಡಿ 


ಹೆಸರುಗಳನ್ನು ಜನಪದ ಗೀತೆಯಲ್ಲಿ ಕಾಣಬಹುದಾಗಿದೆ. 


"ತಾರಿಫೆ ಬಿಜಾಪುರ' (ಪು. ೩೦೬) ಉರ್ಡು 
ಕೃತಿ ಯಲ್ಲಿ ಸೂಚಿಸಿರುವ ಹೆಸರು "ಬೊಸ ರೆಡ್ಡಿ? 
(ಮಲಿಯಾಬಾದ್‌ ಕಿಲ್ಲಾ ಕಟ್ಟಿ ಸುತ್ತಿದ್ದ ರಾಜ) 
ಹಾಗೂ ಜನಪದ ಗೀತೆಯಲ್ಲಿ ಲಭ್ಯ wife “ಜಸ ರೆಡ್ಡಿ ೫ 
ಈ ಎರಡೂ ಹೆಸರು ಏಕವ ಸಕ್ರಿ ಯದೆಂದು ps 
ಬಹುದಾಗಿದೆ. ಪೂರಕವಾಗಿ id ನಾಯಿ ವಿರುದ್ಧ 
ಸೆಣಸಾಡಿದ ಐತಿಹ್ಯ ಹಾಗೂ ಮಲಯಾಬಾದ್‌ ಕೋಟಿ 
ಸ್ಥಳಕ್ಸಿಂತ ಗಂಡು ಭೂನಿಯಾಗಿ ತೋರಿಬಂದ 
ಸ್ಥಳದಲ್ಲಿ ಕೋಟಿ ಕಟ್ಟಿಸಿದ ಐತಿಹ್ಯ ಗನುನಾರ್ಹ 
ವಾದುದ್ದಾಗಿದೆ. 


ರಾಯಚೂರು ಕೋಟಿಯ ನನರಂಗ ದರವಾಜಾದ 
ಹೊರಭಾಗದ ಬಾಹೆರ್‌ ಕಿಲ್ಲ ಸ್ಥಳದಲ್ಲಿ ಮತ್ತೊಂದು 
ಹೆಣ್ಣಿ ನ ಸಮಾಧಿ ಆದ ಐತಿಹ್ಯವೊಂದು ಇಂದಿಗೂ 
ಸ್ಥಳೀಯರಲ್ಲಿ ಜನಜನಿತವಾಗಿದೆ. “ಬಾಹೆರ್‌ಕಿಲ್ಲಾ? 
ಹೊರಭಾಗದಲ್ಲಿನ ಕೋಟಿಯ ಒಂದು ಮೂಲೆಯಲ್ಲಿ 
*ಬಾಲಸಂಗಮ' ಎಂದು ಪೂಜಿಸುತ್ತಾರೆ. ಈ ಕೋಟಿಯ 
ಭಾಗವನ್ನು "ಬಾಲಸಂಗಮ್ಮನ ಕೋಟಿ” ಎಂದು 
ಸ್ಥಳೀಯರು ಕರೆದಿರುವರು. 


"ಬಾಲಸಂಗನ್ಮ' ಓರ್ವ ಕಟ್ಟಡ ಕಟ್ಟಸುತಿದ್ದ 
ಮೇಸ್ತ್ರೀಯ ಸೊಸೆ. ಕನಸಿನಲ್ಲಿ ಬಾಲಸಂಗಮ್ಮನ 
ಮಾನವನಿಗೆ ಕೋಟಿಗೆ ಬಲಿಯಾಗಿಸಲು ಜೀವಾಧಾರ 


ಜೇಳಿತಂತೆ. ತನ್ನ ಸ್ವಂತ ಮಗಳನ್ನು ಕೊಡುತ್ತೇನೆ, 
ನೆಕಿ ಹೊರೆಯವರ ಹೆಣ್ಣುಮಕ್ಕಳನ್ನು ಕೇಳಬೇಡ 
ಎಂದಾಗ ಕಿರಿಸೊಸೆ ಬಾಲಸಂಗಮ ನನ್ನೆ ಬೇಡಿತಂತೆ. 
ನಾನು ಸಂಗ್ರಹಿಸಿದ ಹೇಳಿಕೆಗಳಲ್ಲಿ” "ಬಾ ಾಲಸಂಗಮ್ಮ' 
ನೇರವಾಗಿ ಕೋಟಿಯಡಿ ಸಮಾಧಿಯಾಗಲು ಸ್ವಇಚ್ಛೈ 
ಯಿಂದ ಆತ್ಮಃ ಬಲಿದಾ ನಕ್ಕೆ ತಯಾರಾದವಳೆಂದೂ 
ಮತ್ತೊಂದು ಹೇಳಿಕೆಯಲ್ಲಿ ಸನಂ ಕರೆದೊಯ್ದು 
ಜೀವಂತವಾಗಿ ಕೋಟಿಗೆ ಬಲಿ ಕೊಟ್ಟಿ ರೆಂದು ತಿಳಿಸಿರು 
ವರು, ಯುರೋಪಿಯನ್‌ ಬ್ಯಾರೆಡ್‌ಗಳ್ನ್ಲಿ ಬಲಿ 
ಯಾದ ವ್ಯಕ್ತಿಗೆ ಕಿಂಡಿ ಬಿಡುವಂತೆ ಬಾಲಸಂಗಮ್ಮ ಬಲಿ 
ದಾನವಾದ ಕೋಟಿಯ ಒಂದು ಭಾಗದಲ್ಲಿ ಕಿಂಡಿ 
ಬಿಟ್ಟಿ ರುವ ಆಶಯ ಗಮನಾರ್ಹವಾದುದ್ದಾ ಗಿದೆ. ಈ 
ತ ಮೂಲಕ ಬಾಲಸಂಗವ ವ್ರ ತನ್ನ ನೈಮೇಲಿನ 
ಒಡವೆಗಳನ್ನು ಭಕಾರ್ಜಗಳನೆ” ನೀಡುತ್ತಿದ್ದೆ ಳಂತೆ. 
ನೀಡಿದ ವಸ್ತುಗಳನ್ನು ಮತ್ತೆ ಅದೇ ಕಿಂಡಿಯಲ್ಲಿ ಜನೆ 
ಹಿಂತಿರುಗಿಸುತ್ತಿದ್ದರೆಂದು ಒಂದು ದಿನ ಕೊಟ್ಟ ವಸ್ತು 
ಗಳನ್ನು ಪಡೆದವರು ಸಕಾಲದಲ್ಲಿ ಹಿಂದಿರುಗಿಸಲಿಲ್ಲವಂತೆ, 
ಅಂದಿನಿಂದ ಬಾಲಸಂಗಮ್ಮ ಶುಭಕಾರ್ಯಗಳಿಗೆ ಆಭರಣ 
ನೀಡುವುದು ಕೊನೆಗೊಂಡಿತು. 


ಹೀಗೆ ಅಧಿಕೃತವಾಗಿ ಚರಿತ್ರೆಗೆ ದೊರಕಲಾರದೆ 
ಅನೇಕ ವಾಸ್ತವಿಕ ಘಟಿನೆಗಳು ಮೌಖಿಕ ಆಧಾರದ 
ಹೇಳಿಕೆಯಿಂದ ಸ್ಪಸ್ಟಗೊಳ್ಳುವುದು. ಚಂತ್ರೆಯ 
ರಚನೆಯಲ್ಲಿ ಮೌಖಿಕ ಸಾಹಿತ್ಯದ ಆಶಯಗಳಿಗೆ ವಾಸ್ತು 
ಶಿಲ್ಪ ಪೂರಕವಾಗಿ ಸಹಾಯ ಮಾಡಬಲ್ಲದು ಎಂಬುದಕೆ 
"ರಾಚೂರು ಕೋಟಿಗೆ ಹಾರ' ಎಂಬ ಜಾನಸದ ಕಥನ 
ಗೀತೆ ಉತ್ತಮ ಉದಾಹರಣೆಯಾಗಿದೆ. 


(ಈ ಲೇಖನ ಬರೆಯಲು ಸಹಕಾರೆ ನೀಡಿದೆ ಶ್ರೀ ಶಾಂತರಸ ಅವರಿಗೆ ಕೃತಜ್ಞತೆಗಳು-ಲೇಖಕ) 


`೧೩೪ 


ಇತಿಹಾಸ ದರ್ಶನ 


